ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಮೊದಲನೇ ಅಧಿವೇಶನ) 
(ಮುಂದುವರೆದ ಉಪವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾಂಕ 16ನೇ ಜುಲೈ, 2೦13 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಮೂರನೇ ಪಟ್ಟ 


ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಮೂರನೇ ಪಟ್ಟ 


2. ವಿತ್ತೀಯ ಕಾರ್ಯಕಲಾಪಗಳು 


೨೦13-14ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮಂಡನೆ ಮತ್ತು 
2೦13-14ನೇ ಸಾಅನ ಪರಿಷ್ಕೃತ ಆಯವ್ಯಯ ಅಂದಾಜುಗಳ ಮೇಲೆ ಮುಂದುವರೆದ 
ಸಾಮಾನ್ಯ ಚರ್ಚೆ ಹಾಗೂ ಬೇಡಿಕೆಗಳ ಮೇಅನ ಚರ್ಚೆ. 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
೦3 ಆರ್ಥಿಕ 
೦4 ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 
18 ವಾಣಿಜ್ಯ ಮತ್ತು ಕೈಗಾರಿಕೆ 
24 ಇಂಧನ 
12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
17 ಶಿಕ್ಷಣ 
೦2 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
27 ಕಾನೂನು 
೨8 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦8 ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ 
೦7 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ಪು.ತಿ.ನೋ., 


ಇಷ್ಟ್‌ 


14 ಕಂದಾಯ 


2೦ ಲೋಕೋಪಯೋಗಿ 

೦5 ಒಳಾಡಳತ ಮತ್ತು ಸಾರಿಗೆ 

೦೨ ಸಹಕಾರ 

16 ವಸತಿ 

1೨ ನಗರಾಭಿವೃದ್ಧಿ 

21 ಜಲಸ೦ಪನ್ಮ್ಯೂಲ 

೨೨ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
10 ಸಮಾಜ ಕಲ್ಯಾಣ 

Je. 4 ಮಾಹಿತಿ ತಂತ್ರಜ್ಞಾನ 

26 ಯೋಜನೆ, ಸಾಂಖ್ಯಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 
13 ಆಹಾರ ಮತ್ತು ನಾಗರೀಕ ಸರಬರಾಜು 
೦1 ಕೃಷಿ ಮತ್ತು ತೋಟಗಾರಿಕೆ 

೦೮6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 


11 ಮಹಿಳಾ ಮತು ಮಕ್ಕಳ ಅಭಿವೃದ್ಧಿ 
ದ ಥಿ 
ಜಿಕ ಕನ್ನಡ ಮತು ಸಂಸ ತಿ 
೨. ರಲ 


ಐಡಿ ಕಾರ್ಮಿಕ 


3. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಎ. ಮಂಜು ಅವರು ೭2೦1-1೭ನೇ ಸಾಅನಲ್ಲ ಅವಧಿ ಮೀರಿದ ಔಷಧಿಗಳನ್ನು 
ದಾಸ್ತಾನಿಗೆ ಪಡೆದು ಬೇಜವಾಬ್ದಾರಿಬುಂದ ಕಾರ್ಯನಿರ್ವಹಿಸಿದ 
ಔಷಧ ಉಗ್ರಾಣದ ದಾಸ್ತಾನಿನ ನಿರ್ದೇಶಕರು/ನೌಕರರ ವಿರುದ್ಧ ಶಿಸ್ತು ಕ್ರಮ 
ಕೈಗೊಳ್ಳುವ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರ ಗಮನ ಸೆಳೆಯುವುದು. ಕ 


2. ಶ್ರೀ ಎಸ್‌. ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಜಲ್ಲಾ ಸರ್ಕಾರಿ ಸಾರ್ವಜನಿಕ 
ಆಸ್ಪತ್ರೆಯನ್ನು ಶಿಕಾರಿಪುರಕ್ಕೆ. ವರ್ಗಾಲುಸುವುದರಿಂದ ಬಡ ರೋಗಿಗಳಗೆ 
ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. 

ಪು.ತಿ.ನೋ., 


—G- 


3. ಕ್ರೀ ಅ.ಆರ್‌. ಯಾವಗಲ್‌ ಅವರು ರೋಣ ತಾಲ್ಲೂಕು ಮಟ್ಟದ ಆಸ್ಪತ್ರೆಯ ಭೂಮಿ 
ಹ್‌ ಕಾರ್ಯಕ್ರಮಕ್ಕೆ ಶಾಸಕರನ್ನು ಆಹ್ವಾನಿಸದೇ. ನಿರ್ಲಕ್ಷಿಸಿರುವ ಬಗೆ ಮಾನ್ಯ 
ಮುಖ್ಯಮಂತ್ರಿಗಳ ಸಮತ ಅಜಾ ಬಿ 


4. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಕೆ.ಜಿ.ಬೋಪಯ್ಯ, ಅಪ್ಪಚ್ಚು ರಂಜನ್‌, 
ಡಿ.ಎನ್‌. ಜೀವರಾಜ್‌, ಸಿ.ಟ. ರವಿ ಕ ಇತರರು ರಾಜ್ಯದ ಹ ಪ್ರದೇಶ, 
ಉತ್ತರ ಕನ್ನಡ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಇನ್ನಿತರೆ ಜಲೆಗಳಲ್ಲ 
ಅತೀವ ಜೂ ಉಂಟಾಗಿರುವ ತೊಂದರೆ ಕುರಿತು ನಡೆದ ಚರ್ಚೆಗೆ 
ಸರ್ಕಾರದ ಉತ್ತರ. 


2. ಶ್ರೀಯುತರುಗಳಾದ ಡಾ ಕೆ.ಸುಧಾಕರ್‌, ಎಸ್‌.ಎನ್‌. ನಾರಾಯಣಸ್ವಾಮಿ ಕೆ.ಎಂ, 
ಮಂಜುನಾಥ ಜ. ಹಾಗೂ ಎಸ್‌.ಎನ್‌. ಸುಬ್ಬಾರೆಡ್ಡಿ ಅವರುಗಳು ಎತ್ತಿನ ಹೊಳೆ 
ಕುಡಿಯುವ ನೀರಿನ ಯೋಜನೆಗೆ ಸ೦ಪೂರ್ಣ ಯೋಜನಾ ವರದಿಯನ್ನು(ಡಿ.ಪಿ.ಆರ್‌) 
ಸಿದ್ಧಪಡಿಸದೇ ಟೆಂಡರ್‌ ಪ್ರಕ್ರಿಯೆ ಕೈಗೊಳ್ಳುತ್ತಿರುವ ಕುರಿತು ಚರ್ಚೆ. 


5. ಅರ್ಧ ಗಂಟಿ ಕಾಲಾವಧಿ ಚರ್ಚೆ 


ಶ್ರೀ ಸಿ.ಎ. ರವಿ ಅವರು ರಾಜ್ಯದಲ್ಲರುವ ಡೀಮ್ಡ್‌ ಫ ಫಾರೆಸ್ಟ್‌ ಘೋಷಣೆಯ ಬಗ್ಗೆ 
ದಿನಾಂಕ: 15.೦7.೭೦13 ರಂದು ಸದನದಲ್ಲಿ ಉತ್ತರಿಸುವ ಪ್ರಶ್ನೆ! ಗಳ 
2ನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 19 (138) ಕ್ಲೆ ಒದಗಿಸಿರುವ ಉತ್ತರಕ್ಕೆ 
ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ ಚರ್ಚಿಸುವುದು. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


i 
Ray N 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


